ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


: 588 
: ಶ್ರೀ ಆರ್‌. ಧರ್ಮಸೇನ 
::ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


> ಅಲ್ಲದೇ, ಸಂಸ್ಥೆಯು ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ 
ಬೆಂಗಳೂರು ನಗರದ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ 
"ಸಹಾಯ ಹಸ್ತ' ಪಾಸನ್ನು ವಿತರಣೆ ಮಾಡುತ್ತಿದೆ. 

> ಮಹಿಳಾ ಗಾರ್ಮೆಂಟ್ಸ್‌ ನೌಕರರಿಗೆ ಹೆಚ್ಚಿನ ರಿಯಾಯಿತಿ ದರದಲ್ಲಿ 
ಮಾಸಿಕ ಪಾಸುಗಳನ್ನು ವಿತರಣೆ ಮಾಡುವ ಸಂಬಂಧ ಪಾಸಿನ 


ವೆಚ್ಚವನ್ನು ಭರಿಸುವ ಕುರಿತು ಕಾರ್ಮಿಕ ಇಲಾಖೆಯನ್ನು 
ಕೋರಲಾಗಿದೆ. 
> ಬಿಬಿಎಂಪಿ. ಬಿಟಿಪಿ ನಗರ ಭೂ ಸಾರಿಗೆ ನಿರ್ದೇಶನಾಲಯ 


ಸಾ ಲ 
ರವರುಗಳ ಸಹಯೋಗದೊಂದಿಗೆ ಸೆಂಟ್ರಲ್‌ ಸಿಲ್‌ ಬೋರ್ಜ್‌ನಿಂ 


> ಶೆ 


ಟಿಪ್‌ ಫ್ಯಾಕ್ಷರಿಯವರೆಗೆ “ಬಸ್‌ ಆದ್ಯತಾ ಪಥವನು' ಯಶಸ್ಸಿಯಾ 


ಅನುಷ್ಠಾನಗೊಳಿಸಲಾಗಿದೆ. ಇದರಿಂದ ನಗರದ ಸಂಚಾರ 
ದಟ್ಟಣೆಯು ಕಡಿಮೆಯಾಗಿ, ಸಾರ್ವಜನಿಕರನ್ನು ಸಮೂಹ 


ಸಾರಿಗೆಯನ್ನು ಬಳಸಲು ಉತ್ತೇಜಿಸಲಾಗುತ್ತಿದೆ. 


> ಮೆಟ್ರೋ ರೈಲು ಪ್ರಯಾಣಿಕರಗೆ ಮೆಟ್ರೋ ರೈಲು ನಿಲ್ದಾಣದಿಂದ 
" ವಾಸಸ್ಥಳಗಳಿಗೆ ತಲುಪಲು (ist and last mile 
connectivity) ಮೆಟ್ರೋ' ಫೀಡರ್‌ ಸೇವೆಗಳನ್ನು 


ಒದಗಿಸಲಾಗುತ್ತಿದೆ. 


ಉತ್ತರಿಸುವ ದಿನಾಂಕ : 1-12-2020 
3 ಪಶ್ನೆ ಉತ್ತರ 
ಸಂ. ದ್‌ pe 
ಅ | ಮೆಟ್ರೋ ರೈಲು ಪ್ರಾರಂಭವಾದ ಮೇಲೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರುತ್ತದೆ. 
ಹೆಚ್ಚು ಜನ ಅದರಲ್ಲೇ ಪ್ರಯಾಣ ಮೆಟ್ರೋ ರೈಲಿನಲ್ಲಿ ಪ್ರತಿದಿನ ಅಂದಾಜು 5 ಲಕ್ಷ 
ಮಾಡುತ್ತಿದ್ದು, ಇದರಿಂದ ಬೆಂಗಳೂರು | ಪ್ಯ್ಟಾಣಿಕರು ಸಂಚರಿಸುತ್ತದ್ದಾರೆ. ಸದರಿ ಪ್ರಯಾಣಿಕರಲ್ಲಿ ಕೇ.80 ರಷ್ಟು 
ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ | ಪ್ರ ಸ್ರೂಕಿಕರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ 
ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿಲ್ಲವೇ: | ಸ್ರಗಗಳಿಂದ ಹಾಗೂ ಉಳಿದ ಶೇ20 ರು ಪ್ರಯಾಣಿಕರು 
ಇದಂಂದ ಸಂಸ್ಥೆಗೆ ಆದ ನಷ್ಟ ಎಷ್ಟು | ವ್ಯಯ್ಯಕ್ತಿಕ/ಣತರೇ ಸಾರಿಗೆ ಬಳಸುವ (ಕಾರು. ದ್ವಿಚಕ್ರ ಆಟೋ, ಟ್ರಾ) 
(ನಷ್ಟದ ಬಗೆಗಿನ ಮಾಹಿತಿ ಒದಗಿಸುವುದು) ಪ್ರಯಾಣಿಕರಾಗಿರುತ್ತಾರೆ ಎಂದು ಅಂದಾಜಿಸಲಾಗಿದೆ. ಇದರಂದ 
ಸಂಸ್ಥೆಯ ಸಾರಿಗೆಗಳಲ್ಲಿ ಸಂಚರಿಸುತ್ತಿರುವ ಪ್ರಯಾಣಿಕರ ಸಂಖ್ಯೆ 
ಇಳಿಮುಖಗೊಂಡು, ಪ್ರತಿದಿನ ಸಾರಿಗೆ ಆದಾಯದಲ್ಲಿ' ಅಂದಾಜು 
ರೂ.50.00 ಲಕ್ಷ ಕೊರತೆಯುಂಟಾಗಿರುತ್ತದೆ. 
ಆ | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪ್ರಯಾಣಿಕರನ್ನು ಆಕರ್ಷಿಸಲು ಈ ಕೆಳಕಂಡ ಕ್ರಮಗಳನ್ನು 
ಬಸ್ಸುಗಳಲ್ಲಿ ಪ್ರಯಾಣ ಮಾಡುವಂತೆ | ಕೈಗೊಳ್ಳಲಾಗಿರುತ್ತದೆ : 
ಪೋತಾಹಿಸಲು ಸಂಸ್ಥೆ ಏನಾದರೂ - § 
py * > ಸಾರ್ವಜನಿಕರನ್ನು ಸಮೂಹ ಸಾರಿಗೆಯತ್ತ ಸೆಳೆಯುವ ದೃಷಿಯಿಂದ 
ಅಕರ್ಷಕವಾದ ಕಾರ್ಯಕ್ರಮ | ಸಸ್ಸಿಯು ವವಧ ರೀತಿಯ ರಿಯಾಯಿತಿ ಪಾಸುಗಳನು. ವಿತರಣೆ 
ಹಮ್ಮಿಕೊಂಡಿದೆಯೇ: (ವಿವರ ಮಾಡುತ್ತಿದೆ. } 
ಒದಗಿಸುವುದು). 


> ಪ್ರಯಾಣಿಕರು ಹಾಗೂ ನಿರ್ವಾಹಕರ ನಡುವೆ ನಗದು 
ವ್ಯವಹಾರವನ್ನು ಕಡಿಮೆಗೊಳಿಸುವ ಹಾಗೂ ಚಿಲ್ಲರೆ ಸಮಸ್ಯೆ 
ನಿವಾರಿಸುವ ನಿಟ್ಟಿನಲ್ಲಿ ಪ್ರಯಾಣ ದರ ರೂ5/-ರ ಗುಣಕದಲ್ಲಿ 
ನಿಗದಿಪಡಿಸಿ ಪುನರ್‌ರಚಿತ ಪ್ರಯಾಣದರಗಳನ್ನು ಆಕರಿಸಲಾಗುತ್ತಿದೆ. 

> ನಗದು ವ್ಯವಹಾರವನ್ನು ಕಡಿಮೆಗೊಳಿಸಲು ಮತ್ತು ಸುಲಭವಾಗಿ 
ಹಣ ಸಂದಾಯಗೊಳಿಸಲು ಡಿಜಿಟಲ್‌ ಟಿಕೇಟಿಂಗ್‌ (QR code 
based) ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿರುತ್ತದೆ. 

> ಮಾಸಿಕ ಮತ್ತು ದಿನದ ಪಾಸುಗಳ ಜೊತೆಗೆ ವಾರದ ಪಾಸುಗಳನ್ನು 
ಪರಿಚಯಿಸಲಾಗಿರುತ್ತದೆ. 

> ಮುಂದುವರೆದು, ನಗರದ ಸಂಚಾರ p ದಟ್ಟಣೆಯನ್ನು 
ಕಡಿಮೆಗೊಳಿಸುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆಯ 12 
ಕಾರಿಡಾರ್‌ಗಳಲ್ಲಿ ಬಸ್‌ ಆದ್ಯತಾ ಫಥವನ್ನು 2ನೇ ಹಂತದಲ್ಲಿ 
ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ. 4 

> ಸಂಸ್ಥೆಯು ಸಾಂದರ್ಭಿಕ ಒಪ್ಪಂದ, ಖಾಯಂ ಗುತ್ತಿಗೆ ಹಾಗೂ 
ಡೆಡಿಕೇಟೆಡ್‌ ಸೇವೆಗಳನ್ನು ಒದಗಿಸುತ್ತಿದೆ. 

> ಭಾರತ ಸರ್ಕಾರದ ಫೇಮ್‌-2 ಅಡಿಯಲ್ಲಿ 300 ಹವಾನಿಯಂತ್ರಿತ 

ಬಸ್ಸುಗಳು, ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಹಾಗೂ 
ಸ್ಮಾರ್ಟ್‌" ಸಿಟಿ ಯೋಜನೆಯಡಿಯಲ್ಲ 90 ಮೆಟ್ರೋ ಫೀಡರ್‌ 
ಬಸ್ಸುಗಳು ಒಟ್ಟಾರೆ 390 ಬಸ್ಸುಗಳನ್ನು ಸಂಸ್ಥೆಯ ವಾಹನ ಬಲಕ್ಕೆ 
ಸೇರ್ಪಡೆಗೊಳಿಸಲು ಯೋಜಿಸಲಾಗಿದೆ. 

> ಸಂಸ್ಥೆಯ ವಾಹನಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಚಾಲಕರು, 
ನಿರ್ವಾಹಕರಿಗೆ ಹಾಗೂ - ಪ್ರಯಾಣಿಕರಿಗೆ ಸಾಂಕ್ರಾಮಿಕ ರೋಗ 
ಹರಡದಂತೆ ಹಾಗೂ ಪ್ರಯಾಣಿಕರ ಸುರಕ್ಷತೆಯ ನಿಟ್ಟಿನಲ್ಲಿ 
ಬಸ್ಸುಗಳಲ್ಲಿ ಶುಚಿತ್ಸ್ವವನ್ನು ಕಾಪಾಡಲು, ಸೋಂಕು . ನಿವಾರಣಾ 
ಔಷಧಿಗಳನ್ನು ಸಿಂಪಡಿಸಿ ಶುಚಿಗೊಳಿಸಲಾಗುತಿದೆ. 

> ಚಾಲನಾ ಸಿಬ್ಬಂದಿಗಳಿಂದ ಕೋವಿಡ್‌-19 ಸಾಂಕ್ರಾಮಿಕ ರೋಗ 
ಹರಡದಂತೆ ತಡೆಗಟ್ಟಲು ಅವಶ್ಯವಿರುವ ಮುಖಗವಸು ಮತ್ತು 
 ಸ್ಯಾನಿಟೈಸರ್‌ಗಳನ್ನು ಸರಬರಾಜುಗೊಳಿಸಲಾಗಿದ್ದು, ಕರ್ತವ್ಯದ 
ಅವಧಿಯಲ್ಲಿ ಸಿಬ್ಬಂದಿಗಳು ಕಡ್ಡಾಯವಾಗಿ ಮುಖಗವಸನ್ನು 
ಧರಿಸುವಂತೆ ಹಾಗೂ `ಸ್ಕಾನಿಟೈಸರ್‌ನ್ನು ಆಗಿಂದಾಗ್ಗೆ ಬಳಸಿ ಕೈಗಳ 
ಶುಚಿತ್ನವನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಲಾಗಿರುತ್ತದೆ. 

> ಸಾರ್ವಜನಿಕ ಪ್ರಯಾಣಿಕರೊಂದಿಗೆ ಅಂತರ ಕಾಪಾಡಿಕೊಳ್ಳಲು, 
ಚಾಲಕರಿಗೆ ಪ್ರತ್ಯೇಕ ಕ್ಯಾಬಿನ್‌ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 


9 | 


ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ 
ಬಸ್ಸುಗಳಲ್ಲಿ ಹಿರಿಯ ನಾಗರೀಕರಿಗೆ, 
ಮಕ್ಕಳಿಗೆ, ಮಹಿಳೆಯರಿಗೆ ರಿಯಾಯಿತಿ 
ಪಾಸುಗಳನ್ನು ನೀಡುವುದು, ಹಿಂದೆ 
ಮಾಡುತ್ತಿದ್ದಂತೆ ಬಸ್‌ ಟಿಕೇಟ್‌ 
ಸಂಬರುಗಳಿಗೆ ಲಾಟರಿ ಎತ್ತಿ ಬಹುಮಾನ 
ಗಳನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು 
ಹೆಮ್ಮಿಕೊಳ್ಳುವ ಮೂಲಕ ಸಾರ್ವಜನಿಕರನ್ನು 

5 ವುದೇ ; ಈ ಬಗ್ಗೆ ಸಂಸ್ಥೆಯ 


ನು 


ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಸಾಮಾಜಿಕ 
ಹೊಣೆಗಾರಿಕೆಯಡಿಯಲ್ಲಿ ಹಿರಿಯ ನಾಗರಿಕರಿಗೆ ಸಾಮಾನ್ಯ ಮತ್ತು ವಜ್ರ 
ಸೇವೆಗಳ ಟಿಕೇಟ್‌ ದರದಲ್ಲಿ ಶೇ.25ರಷ್ಟು ರಿಯಾಯಿತಿಯನ್ನು ಹಾಗೂ 
ಸಾಮಾನ್ಯ ಮಾಸಿಕ ಪಾಸಿನ ದರದಲ್ಲಿ ಶೇ.10 ರಷ್ಟು ರಿಯಾಯಿತಿಯನ್ನು 
ಕೆಲ್ಪಿಸಿರುತ್ತದೆ. 


ನತ್ತ 
R ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಹಾ 
ತರಗತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ವಿದ್ಯಾರ್ಥಿಗಳಿಗೆ ಉಚಿತ ಪಾಸುಗಳನ್ನು ಹಾಗೂ ಉಳಿದ 


ವಿದ್ಯಾರ್ಥಿಗಳಿಗೆ ರಿಯಾಯಿತಿ, ಬಸ್‌ ಪಾಸುಗಳನ್ನು ವಿತರಣೆ ಮಾ ತ್ತಿದೆ 


ಸಂಸ್ಥೆಯು ಗಾರ್ಮೆಂಟ್ಸ್‌ ಕಾರ್ಪಾನೆಗಳಲ್ಲಿ ಸಿಟಿ 
ನಿರ್ವಹಿಸುತ್ತಿರುವ ಮಹಿಳೆಯರ ಅನುಕೂಲಕ್ಕಾಗಿ ರಿಯಾಯಿತಿ ದರದ 
“ವನಿತಾ ಸಂಗಾಶಿ” ಪಾಸನ್ನು ವಿತರಣೆ ಮಾಡಲು ಯೋಜಿಸಿದ್ದು, K 
ಪಾಸಿನ ವೆಚ್ಚವನ್ನು ಭರಿಸುವ ಕುರಿತು ಕಾರ್ಮಿಕ ಇಲಾಖೆಯನ್ನು 
ಕೋರಲಾಗಿದೆ. 

ಸಂಸ್ಥೆಯು ಸಾರ್ವಜನಿಕ ಪ್ರಯಾಣಿಕರನ್ನು ಸಾರಿಗೆ 
ಸೇವೆಗಳತ್ತ ಆಕರ್ಷಿಸಲು ಸಂಸ್ಥೆಯ ಪಾಸುದಾರರಿಗೆ ದಿವಾಂಕ: 
01.06.2003 ರಿಂದ ಜಾರಿಗೆ ಬರುವಂತೆ ಕಾಮನಬಿಲ್ಲು 


ಸೌಲಭ್ಯದೊಂದಿಗೆ ಲಾಟರಿ ಮೂಲಕ ಬಹುಮಾವಗಳಮ. 
ನೀಡಲಾಗುತ್ತಿತ್ತು ಆಧರೆ ಲಾಟರಿ ಬಹುಮಾನಗಳನ್ನು ಪಡೆಯಲು 
ಪಾಸುದಾರರು ಆಸಕ್ತಿವಹಿಸದೇ, ಹೆಚ್ಚಿನ ಜನಮನ್ನಣೆ ಗಳಿಸದೇ 
ಇದ್ದುದರಿಂದ ದಿನಾಂಕ:01.06.201] "ರಿಂದ ಜಾರಿಗೆ ಬರುವಂ 
ಕಾಮನಬಿಲ್ಲು ಯೋಜನೆಯನ್ನು ಸ್ಥಗಿತಗೊಳಿಸಿ, ದ್ವಿ-ಪ್ರಯೋಜನಾ 
ಯೋಜನೆಯನ್ನು ಜಾರಿಗೆ ತರಲಾಯಿತು. 


[CS 


ಪ್ರಸ್ತುತ ಸಂಸ್ಥೆಯು ಸಾರ್ವಜನಿಕ ಪೆಯಾಣಿಕರನ್ನು ಸಾರಿಗೆ | 
ಸೇವೆಗಳತ್ತ ಆಕರ್ಷಿಸುವ ಸಲುವಾಗಿ ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 


> ಸಂಸ್ಥೆಯ ಪಾಸುದಾರರು ಸಾಲಗೆಗಳಲ್ಲಿ ಸೇಷೆಗಳಿಗನುಗುಣವಾಗಿ 
ಅನಿಯಮಿತವಾಗಿ ಪ್ರಯಾಣಿಸಲು ಅವಕಾಶ ಕಲಿಸಲಾಗಿದೆ. 


ದ್ವಿ ಪ್ರಯೋಜನಾ ಸೌಲಭ್ಯವನ್ನು ಈ ಕೆಳಕಂಡಂತೆ ಕಲ್ಪಿಸಿದೆ. 


ಸಾಮಾನ್ಯ ಮಾಸಿಕ ಪಾಸುದಾರರು: 


> ಸದರಿ ಪಾಸನ್ನು ಹೊಂದಿದ ಪಾಸುದಾರರು ಮಾನ್ಯತಾ ಅವಧಿಯಲ್ಲಿ 
ವಾಹನ 'ಅಪಘಾತದಲ್ಲಿ ಮೃತರಾದಲ್ಲಿ ಅಥವಾ ಸಂಪೂರ್ಣ 
ಅಂಗವಿಕಲರಾಧಲ್ಲಿ ರೂ.2.00 ಲಕ್ಷ ವಿಮಾ ಸೌಲಭ್ಯ ಕಲ್ಪಿಸಿದೆ. 

ಸದರಿ ಪಾಸನ್ನು ಹೊಂದಿದ ಪಾಸುದಾರರು ಮಾನ್ಯತಾ ಅವಧಿಯಲ್ಲಿ 
ವಾಹನ ಅಪಘಾತದಲ್ಲಿ ಒಳರೋಗಿಯಾಗಿ ಚಿಕಿತ್ತೆ ಪಡೆದಲ್ಲಿ 
ರೂ.30.000/- ಗಳವರೆಗೆ ವೈದ್ಯಕೀಯ ವೆಚ್ಚದ ಮರುಪಾವತಿ 
ಸೌಲಭ್ಯ ಕಲ್ಪಿಸಿದೆ. f 


ವಜ್ರ ಮಾಸಿಕ ಪಾಸುದಾರರು: 


೫ ಸದರಿ ಪಾಸನ್ನು ಹೊಂದಿದ ಪಾಸುದಾರರು ಮಾನ್ಯತಾ ಅವಧಿಯಲ್ಲಿ 
ವಾಹನ ಅಪಘಾತದಲ್ಲಿ ಮೃತರಾದಲ್ಲಿ ಅಥವಾ ಸಂಪೂರ್ಣ 
ಅಂಗವಿಕಲರಾದಲ್ಲಿ ರೂ.5.00 ಲಕ್ಷ ವಿಮಾ ಸೌಲಭ್ಯ ಕಲಿಸಿದೆ. 

>: ಸದರಿ ಪಾಸನ್ನು ಹೊಂದಿದ ಪಾಸುಬಾರರು ಮಾನ್ಯತಾ ಅವಧಿಯಲ್ಲಿ 
ವಾಹನ ಅಪಘಾತದಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ 
ರೂ.50,000/- ಗಳವರೆಗೆ ವೈದ್ಯಕೀಯ ವೆಚ್ಚದ ಮರುಪಾವತಿ 
ಸೌಲಭ್ಯ ಕಲ್ಪಿಸಿದೆ. 


ವಾಯುವಜ್ರ ಮಾಸಿಕ ಪಾಸುಬಾರರು: 


> ಸದರಿ ಪಾಸನ್ನು ಹೊಂದಿದ ಪಾಸುದಾರರು ಮಾನ್ಯತಾ ಅವಧಿಯಲ್ಲಿ 
ವಾಹನ ಅಪಘಾತದಲ್ಲಿ ಮೃತರಾದಲ್ಲಿ ಅಥವಾ ಸಂಪೂರ್ಣ 
ಅಂಗವಿಕಲರಾದಲ್ಲಿ ರೂ.10.00 ಲಕ್ಷ ವಿಮಾ ಸೌಲಭ್ಯ ಕಲ್ಪಿಸಿದೆ. 

> ಸದರಿ ಪಾಸನ್ನು ಹೊಂದಿದ ಪಾಸುದಾರರು ಮಾನ್ಯತಾ ಅವಧಿಯಲ್ಲಿ 
ವಾಹನ ಅಪಘಾತದಲ್ಲಿ ಒಳೆರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ 
ರೂ.50,000/- ಗಳವರೆಗೆ ವೈದ್ಯಕೀಯ ವೆಚ್ಚದ ಮರುಪಾವತಿ 
ಸೌಲಭ್ಯ ಕಲ್ಪಿಸಿದೆ. 


ಸಂಖ್ಯೆ; ಚಿಡಿ 261 ಟಿಸಿಕ್ಕೂ 2020 


+ 
(ಲಕ್ಷ್ಮಣಿ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


pe 
Pe 
p 


